ml 


ಕರ್ನಾಟಕ ವಿಧಾನ ಪರಿಷತು 
143 ನೇ ಅಧಿವೇಶನ 202i 


| ಎಸ್‌.ಹೆಚ್‌.ಡಿ.ಪಿ. ಪ್ಯಾಕೇಜ್‌ 329ಎ2, ಬಿ 


ಮತ್ತು ಸಿ ಯೋಜನೆಯಡಿ ನಾಗಮಂಗಲ 
ತಾಲ್ಲೂಕಿನ ' ಮಂಡ್ಯ- ನಾಗಮಂಗಲ, 
| ಕೋಳಾಲ-ತುರುವೆಕೆರೆ-ದಬ್ಬೇಘಟ್ಟ, 

ಬೆಳ್ಳೂರಿ - ಹೊನ್ನೇನಹಳ್ಳಿ ರಸ್ತೆಗಳನ್ನು 
ಅಭಿವೃದ್ಧಿ ಪಡಿಸಲು ಒಟ್ಟು ಪ್ಯಾಕೇಜ್‌ 
ಮೊತ್ತ ರೂ. 2940 ಲಕ್ಷಗಳು 
ಮಂಜೂರಾಗಿದ್ದು, ಸದರಿ ಕಾಮಗಾರಿ 
ಪೂರ್ಣಗೊಳಿಸಬೇಕಾದ ಸಮಯ 
ಮುಗಿದಿದ್ದರೂ ಸಹ ಇನ್ನೂ ಕಾಮಗಾರಿ 
ಪೂರ್ಣಗೊಳಿಸದೇ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 


- ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. ; 1495 
ಮಾನ್ಯ ಸ ಸದಸ್ಯಃ ರ ಹೆಸರ : ಶ್ರೀ. ಎನ್‌.ಅಪ್ಪಾಜಿಗೌಡ. (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ನನ : 17-03- 2021 
ಉತ್ತರಿಸುವ ಸಚಿವರು ಈ ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ 
ಲೋಕೋಪಯೋಗಿ ಸಚಿವರು 
ಪ್ರಶ್ನೆಗಳು 2 ಉತ್ತರೆ 
ಅ) ಲೋಕೋಪಯೋಗಿ ಇಲಾಖೆಯ | ಸರ್ಕಾರದ ಗಮನಕ್ಕೆ ಬಂದಿದೆ. | 
ಮೆಂಯುಂದ ಲೆಕ್ಕ ಶೀರ್ಷಿಕೆ ಗ್ರಾಜ್ಯ. ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ಹೆಂತ-4 


(ಘಟ್ಟ-) ರ ಪ್ಯಾಕೇಜ್‌ 329 ರಡಿ ನಾಗಮಂಗಲ ತಾಲ್ಲೂಕು 
ವ್ಯಾಪ್ತಿಗೆ ಬರುವ (ಎ) 


(ಆಯ್ದ ಭಾಗಗಳು) ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿ 
(ಬಿ) ಸೋಲಾಳ- ತುರುವೆ3ೆರೆ-ದಬ್ಬೆಫಟ್ಟ (ಜಿಲ್ಲಾ ಮುಖ್ಯರಸ್ತೆ) 
ಸರಪಳಿ 0.00 ಕಿ.ಮೀ ರಿಂದ 54. 00 ಕಿ.ಮೀವರೆಗೆ (ಆಯ್ದ 
ಭಾಗಗಳು) ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ (ಸಿ) 
ಬೆಳ್ಳೂರು ಹೊನ್ನೇನಹಳ್ಳಿ (ಜಿ.ಮು.ರ) ಸರಪಳಿ 0.00 ಕಿ.ಮೀ 


ರಿಂದ 10.73 ಕಿ.ಮೀವರೆಗೆ (ಆಯ್ದ ಭಾಗಗಳು) ವರೆಗೆ ರಸ್ತೆ 


ಅಭಿವೃದ್ಧಿಪಡಿಸುವ ಕಾಮಗಾರಿಯನ್ನು ರೂ 2940 ಲಕ್ಷ 
ಅಂದಾಜು ಮೊತ್ತದಲ್ಲಿ ಅಭಿವೃದ್ಧಿಪಡಿಸಲು 
ಯೋಜಿಸಲಾಗಿರುತ್ತದೆ. 


\ ಪ್ಯಾಕೇಜ್‌ 329 ರಲ್ಲಿ ನಾಗಮಂಗಲ ತಾಲ್ಲೂಕು | 
ವ್ಯಾಪಿಗೆ ಬರುವ ಒಟ್ಟು 3 ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು 
ಕಾಮಗಾರಿಯನ್ನು 


ಯೋಜಿಸಲಾಗಿದ್ದು, ಸದರಿ 
ಗುತ್ತಿಗೆದಾರರಾದ ಶ್ರೀ 
ಟೆಂಡರ್‌ ಮೂಲಕ 
ಗುತ್ತಿಗೆದಾರರಿಗೆ ಒಟ್ಟು 1 
ನಿಗಧಿಪಡಿಸಿದ್ದು, ದಿನಾಂಕ. 11-06-2020 ರೊಳಗೆ 
ಪೂರ್ಣಗೊಳಿಸಬೇಕಾಗಿತ್ತು. ಆಪರೆ ಒಟ್ಟು 36.26 ಕಿಮೀ 
ಉದ್ದದ ಅಭಿವೃದ್ದಿಯ ಎದುರುಇದುವರೆವಿಗೂ 15.13 ಕಿ.ಮೀ 
ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿರುತ್ತದೆ. 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


ಹೆಚ್‌. ಬಿ. ರವಿಕುಮಾರ್‌ರವರಿಗೆ 


ಮಂಡ್ಯ ನಾಗಮಂಗಲ ರಸ್ತೆ 
(ಜಿ.ಮು.ರ) ಸರಪಳಿ 0.0 ಕಿ.ಮೀ ರಿಂದ 36.0 ಕಿ.ಮೀವರೆಗೆ | 


ವಹಿಸಲಾಗಿದೆ. 'ಗುತ್ತಿಗೆ ಕರಾರಿಸನ್ನಯ | 
ತಿಂಗಳ ಕಾಲಾವಧಿಯನ್ನು 


ಆ) 


ಸದರಿ ಕಾಮಗಾರಿ ಕಳಪೆ ಗುಣಮಟ್ಟದಿಂದ 
ಕೂಡಿದ್ದು 'ಅಂದಾಜು' ಪಟ್ಟಿಯಲ್ಲಿರುವಂತೆ 


ಕಾಮಗಾರಿ ಪೂರೈಸದೇ ಇರುವುದು | ಪ್ರತಿ ಹಂತದಲ್ಲಿಯೂ ರಸ್ತೆಯ ಪದರಗಳನ್ನು ಪರೀಕ್ಷೆಗಳನ್ನು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಗುತ್ತಿಗೆದಾರರು ಕೈಗೊಂಡಿರುತ್ತಾರೆ. ಅಲ್ಲದೇ, ಸದರಿ 
ಬಂದಿದ್ದಲ್ಲಿ ಗುಣಮಟ್ಟ ಪರಿಶೀಲಿಸಲು | ಕಾಮಗಾರಿಗಳ ಗುಣಮಟ್ಟವನ್ನು 3ನೇ ವ್ಯಕ್ತಿಯಾಗಿ 


ಕಾಮಗಾರಿಯಲ್ಲಿ ಗುಣಮಟ್ಟವನ್ನು 
MoRTH (5" Revision) ರಲ್ಲಿ ನಿಗಧಿತ ಆವರ್ತನದನ್ನಯ 


ಕಾಯ್ದು ಕೊಳ್ಳಲು 


ಸಾಕ್‌ ಮ 


ಸರ್ಕಾರ ಕೈಗೊಂಡ" ಕ್ರಮಗಳೇನು; ] ಕಾಮಗಾರಿಯ ' ಯೋಜನಾ 
(ವಿವರ ನೀಡುವುದು) ಕೌಶಿಕ್‌ ಕನ್‌ಸಲ್‌ಟೆಂಟ್ಸ್‌ ಮೈಸೂರುರವರು ಪರೀಕ್ಷೆಗಳನ್ನು 
್ಧ ಕೈಗೊಂಡು ತೃಪ್ತಿಕರವಾಗಿರುತ್ತದೆಂದು ದೃಡೀಕರಿಸಿರುತ್ತಾರೆ. 

ಇ) | ಮೇಲ್ಕಂಡ ಪ್ಯಾಕೇಜ್‌ನಲ್ಲಿ ರೂ. 1800 ಲಕ್ಷ | ಪ್ಯಾಕೇಜ್‌ 329 (ಬಿ) ರಲ್ಲಿನ ಕೋಲಾಳ-ತುರುವೇಕೆರೆ- 
ಎರಡನೇ ಹಂತದ ಕಾಮಗಾರಿ | ದಬ್ಬೆಘಟ್ಟ (ಜಿಲ್ಲಾ ಮುಖ್ಯ ರಸ್ತೆ ಸರಪಳಿ 0.00 ಕಿ.ಮೀ 
ಇದುವರೆವಿಗೂ ಪ್ರಾರಂಭವಾಗದೇ ರಿಂದ 54.00 ಕಿ.ಮೀ ವರೆಗೆ (ಆಯ್ದ ಭಾಗಗಳು) ವರೆಗೆ 
ಇರುವುದು ಸರ್ಕಾರದ . ಗಮನಕ್ಕೆ ರಸ್ತೆ ಅಭಿವೃದ್ಧಿ. ಕಾಮಗಾರಿಯನ್ನು ರೊ. 1800 ಲಕ್ಷಗಳ 
ಬಂದಿದೆಯೇ; ಬಂದಿದ್ದಲ್ಲಿ, ವಿಳಂಬಕ್ಕೆ [ಮೊತ್ತಕ್ಕೆ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದ್ದು, 
ಕಾರಣಗಳೇನು; ಕಳಪೆ ಕಾಮಗಾರಿ ಹಾಗೂ | ಇದುವರೆವಿಗೂ ಕಾಮಗಾರಿ ಪ್ರಾರಂಭವಾಗದಿರುವುದು 

ವಿಳಂಬಕ್ಕೆ ಕಾರಣರಾದ ಗುತ್ತಿಗೆದಾರರು | ಸಕಾರದ ಗಮನಕ್ಕೆ ಬಂದಿರುತ್ತದೆ. 

'| ಮತ್ತು ಇಲಾಖಾ ಅಧಿಕಾರಿಗಳ ವಿರುದ್ಧ | ಫ್ಫೀವಡ್‌-1) ರ ಲಾಕ್‌ಡೌನ್‌ ಪರಿಣಾಮದಿಂದಾಗಿ 
:| ಯಾವ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ; ಕಾಮಗಾರಿಗಳು ವಿಳಂಬವಾಗಿದ್ದು, ಕಾಲಾವಧಿ ವಿಸ್ತರಣೆ 
(ಪಜರ: ನೀಢುವುಮ್ಮು ನೀಡಬೇಕಾಗಿರುತ್ತದೆ. ಗುತ್ತಿಗೆದಾರರು ವಿಸ್ತರಿತ 
ಕಾಲಾವಧಿಯಲ್ಲಿಯೂ ' ಕಾಮಗಾರಿ ಪೂರ್ಣಗೊಳಿಸದೇ 
ಇದ್ದಲ್ಲಿ ಗುತ್ತಿಗೆ ಕರಾರಿನ ವಿಧಿ 49 ರನ್ನಯ ಕ್ರಮ 
ಕೈಗೊಳ್ಳಲಾಗುವುದು. ಸಂಬಂಧಿಸಿದ: ಇಲಾಖೆಯ 
ಇಂಜಿನಿಯರ್‌ಗಳ ಸಮ್ಮುಖದಲ್ಲಿ ಕಾಮಗಾರಿ ಗುಣಮಟ್ಟವನ್ನು 
ಪರೀಕ್ಷಿಸಿ ನಿರ್ವಹಿಸಲಾಗುತ್ತಿದೆ. 3ನೇ ವ್ಯಕಿಯಿಂದಲೂ' 
ಕಾಮಗಾರಿಯ . ಗುಣಮಟ್ಟವನ್ನು ದೃಡೀಕರಿಸಿಕೊಂಡು 
ಕಾಮಗಾರಿಯನ್ನು ನಿರ್ವಹಿಸುತ್ತಿರುವುದರಿಂದ 

ಕಾಮಗಾರಿಯು ಗುಣಮಟ್ಟದಿಂದ ಕೂಡಿರುತ್ತದೆ. 

3) [ಕಾಮಗಾರಿ ವಿಳಂಬದಿಂದ ಸುತ್ತಮುತ್ತಲಿನ | ಕಾಮಗಾರಿಯನ್ನು ಮೇ 2021 ರ ಅಂತ್ಯದೊಳಗಾಗಿ 
ಸಾರ್ವಜನಿಕರಿಗೆ ದಿನನಿತ್ಯ ತಾಲ್ಲೂಕು | ಪೂರ್ಣಗೊಳಿಸಲಾಗುವುದು. 
ಕೇಂದ್ರಕ್ಕೆ ಓಡಾಡಲು 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಕಾಮಗಾರಿಯನ್ನು ಯಾವ 
ಕಾಲಮಿತಿಯೊಳಗೆ y 
,| ಪೂರ್ಣಗೊಳಿಸಲಾಗುವುದು; (ವಿವರ 
ನೀಡುವುದು) 

ಸಂಖ್ಯೆ ಲೋಇ E- 104 ಇಎಪಿ 2021 
Ax 
AN 


(ಗೋವಿಂದ ಎಂ. ಹ 
ಮಾನ್ಯ ಉಪ ಮುಖ್ಯಮಂತ್ರಿಗಳು, 
ಲೋಕೋಪಯೋಗಿ ಸಚಿವರು 


